ದೇವರಕೊಂಡಾರೆಡ್ಡಿ 


ಸೋಸಲೆಯ ಫಿಶಿರಿ ಶಾಸನ 


ಸೋಸೆಲೆಯು ತಿರುಮುಕ್ಕೂಡಲು ನರಸೀಪುರದ 


ಉತ್ತ ರದಿಕ್ಕಿನಲ್ಲಿದೆ. ಈ ಗ್ರಾಮವು ಮೂರು ಭಾಗ 
ವಾಗಿದ್ದು ವ್ಯಾಸರಾಜರಮಠವಿರುವ (ಹೊಸ)ವ್ಯಾಸ 


ರಾಜಪುರ, ವೇಣುಗೋಪಾಲಕೃಷ್ಣ ದೇವಾಲಯವಿರುವ 
ಅಗ್ರಹಾರ ಮತ್ತು ಹಳೆಯ ಊರಾದ ಸೋಸಲೆ ಎಂದಾ 
ಗಿದೆ. ಮುಂದೆ ವಿವರಿಸಲಿರುವ ಶಾಸನವನ್ನು ಈಗ 
ವೇಣುಗೋಪಾಲಸ್ವಾಮಿ ದೇವಾಲಯದ ಆವರಣ 
ದಲ್ಲಿಯ ಅಮ್ಮನವರ ಗುಡಿಯ ಮುಂದೆ ನೆಲಕ್ಕೆ ಹಾಸಿರು 
ತ್ತಾರೆ. ಈ ಶಾಸನವು ಹಳೆಯ ಸೋಸಲೆಯಲ್ಲಿದ್ದ 
ಜೋಡಿದಾರರ ಮನೆಯನ್ನು ಕಿತ್ತುಹಾಕುವಾಗ ಅಲ್ಲಿ 


ಹಾದಿ 
ಕಂಡುಬಂದಿತು. ಅದನ್ನು ಈಗ ಕೃಷ್ಣಸ್ವಾಮಿ ದೇವಾ 
ಲಯದ ಅರ್ಚಕರು ಇಲ್ಲಿಗೆ ತರಿಸಿರುತ್ತಾರೆ. ನೆಲಕ್ಕೆ 


ಹಾಸಿ ಸೀಮೆಂಟು ಹಾಕಿರುವುದರಿಂದ ಇದರ ಅಂಚಿ 
ನಲ್ಲಿಯ ಅಕ್ಷರಗಳಲ್ಲಿ ಅನೇಕವು ಕಾಣುವುದಿಲ್ಲ. ಸೀಮೆಂಟು 
ಭದ್ರವಾಗಿ ಕಚ್ಚಿ ರುವುದರಿಂದ  ಕೆರೆಯಲೂ ಕಷ್ಟ. 
ಹೀಗಾಗಿ ದೊರೆತಷ್ಟು ಶಾಸನಪಾಠವನ್ನು ನೀಡಿದ್ದೇನೆ. 


ಶಾಸನದ ಉದ್ದ ಮತ್ತು ಅಗಲ ೩/೩' ಆಗಿರು 
ತದೆ. ಲಿಪಿಯು ಸಾಕಷು, ಪಾಚೀನರೂಪದಲ್ಲಿದು , 
ಹ) ಟಬ [ಈ ನ" 


ಅಕ್ಷರದ ತಲೆಕಟ್ಟುಗಳ ಬೆಳವಣಿಗೆಯೂ ಸರಿಯಾಗಿ ಆಗಿ 
ರುವುದಿಲ್ಲ. ಅಕ್ಷರಗಳು ತಾಳಗುಂದದ ಕಾಕುಸ್ಥವರ್ಮನ 
ಶಾಸನದಂತೆ ಉದ್ದ ವಾಗಿವೆ... "ಉ'ಕಾರದ ಗುಡಿಸು 
ತಳಗಡೆ ಬೆಳೆದು ಮೇಲಕ್ಕೆ ತಿರುಗಿದೆ. "ರ'ಕಾರದ ಒತ್ತು 
ಸ್ವಲ್ಪ ಮಾತ್ರ ಮೇಲಕ್ಕೆ ಬಂದಿದ್ದು, ಅಕ್ಷರದ ತಳಭಾಗ 
ಕ್ಕಿಂತ ಕೆಳಮಟ್ಟದಲ್ಲಿಯೇ ಇದೆ. ಷಮ, ಚ,ವ, ಪ, 
ಬ ಮುಂತಾದ ಅಕ್ಷರಗಳ ಕೆಳಭಾಗ ಸ್ವಲ್ಪ ಮಾತ್ರ 


೮ 


ಬಾಗಿದೆ. ನ, ಯ ಅಕ್ಷರಗಳು ಇನ್ನೂ ಹೆಚ್ಚಿನ ಬೆಳ 
ವಣಿಗೆ ಪಡೆದಿಲ್ಲ... “ಆ'ಕಾರದ ದೀರ್ಫವು ಅಕ್ಷರಗಳ 
ಹಿಂಬದಿಗೆ ಹಾದು ಕೆಳಕ್ಕೆ ಸ್ವಲ್ಪ ಮಾತ್ರ ಬಾಗಿರುತ್ತದೆ. 
“ಸನ್ಯಾಸ, “ಸೋಸಲೀ' ಎಂಬಲ್ಲಿ ಈ ಬಗೆಯ ಬೆಳವಣಿಗೆ 
ಕಾಣಬಹುದು. ಅಕ್ಷರಗಳ ತಲೆಕಟ್ಟುಗಳಲ್ಲಿ ತ್ರಿಕೋಣಾ 
ಕಾರದ ಛಾಯೆ ಕಂಡುಬರುತ್ತದೆ, ಶ್ರವಣಬೆಳಗೊಳದ 
'ಭದ್ರಬಾಹುಮುನಿಯ ಶಾಸನದ ಅಕ್ಷರಗಳಿಗಿಂತ ಹಿಂದಿನ 
ಅಕ್ಷರದ ಲಕ್ಷಣಗಳನ್ನು ಹೊಂದಿದ್ದು, ತಲಕಾಡಿನ ಗಂಗರ 
ಪೆನಗೊಂಡೆ ಶಾಸನಲಿಪಗಳಿಗೆ ಹೋಲಿಕೆ ಇದೆ. 
ಹೀಗಾಗಿ, ಈ ಶಾಸನದ ಕಾಲವನ್ನು. ಲಿಪಿಯ ದೃಷ್ಟಿ 
ಯಿಂದ ಕ್ರಿ. ಶ. ಸು. ಐದನೇ ಶತಮಾನಕ್ಕೆ ಸೇರಿಸ 


ಬಹುದಾಗಿದೆ. 


ಶಾಸನದ ಪ್ರಾರಂಭದಲ್ಲಿ ಶುಭವಾಚಕ ಅಥವಾ 


ಶುಭಚಿಹ್ನೆಗಳಾದ ಸ್ವಸ್ತಿಯಾಗಲೀ ಆಂತಹ ಚಿಹ್ನೆಗಳಾ 


ಗ 
ಛಂ 
ಗಲೀ ಕಾಣಬರುವುದಿಲ್ಲ. ಶ್ರವಣಬೆಳಗೊಳದ ಅನೇಕ 


ಪ್ರಾಚೀನ ಶಾಸನಗಳಲ್ಲಿಯೂ ಈ ಬಗೆಯ ಶುಭವಾಚಕ 
ಅಥವಾ ಶುಭಚಿಹ್ನೆ ಕಂಡುಬಾರದಿರುವುದನ್ನು ಗಮನಿಸ: 
ಬಹುದಾಗಿದೆ. 


ಶಾಸನವಿರುವ ಭಾಗವನ್ನು ನಯವಾಗಿ ಸಮತಲ 


ರ 
ಬ ನೆ 
ಗೊಳಿಸಿ ನಾಲ್ಕುಸಾಲು ಕೆಶಿ ರುತ್ತಾರೆ. ಉಳಿದ ಸ್ಥಳ 


ಎಮಿ ಕಾಯಿ 
ದಲ್ಲಿ ಏನನ್ನೂ ಕೆತ್ತದೆ ಜಾಗ ಬಿಟ್ಟಿರುತ್ತಾರೆ. ಶಾಸನ 
ದಲ್ಲಿ ರಾಜಕೀಯ ಇತಿಹಾಸಕ್ಕೆ ಸಂಬಂಧಿಸಿದ ಯಾವುದೇ 
ವಿವರಗಳಿಲ್ಲ. ಈ ಶಾಸನೋಕ್ತ ಗುಣಸೇನಮುನಿಯ 


ಯು 


ಬಗ್ಗೆಯೂ ನಮಗೆ ಹೆಚ್ಚಿನ ವಿವರಗಳು ದೊರೆಯುವು 


ದಿಲ್ಲ... ಗುಣಸೇನನು ಅರವತ್ತೈದು ವರ್ಷಗಳವರೆಗೆ 
ಬದುಕಿದ್ದು ಪಳಿದಂಗ ರೀತಿಯಲ್ಲಿ ನಿರ್ಗ್ರಂಥವನ್ನು 


ಪಾತ್ರನಾಗಿ ಅಕ್ಷೀಣಾಗುಣವನ್ನು 
ಗ್ರಾಮವನ್ನು ನಿರ್ಗಂಥತೀರ್ಥವನ್ನಾಗಿ ಮಾಡಿದನೆಂದು 
ಹೇಳಿದೆ. ಸೋಸಲೆಗ್ರಾಮವು ಈ ಶಾಸನದ ಕಾಲ 
ದಷ್ಟು ಪ್ರಾಚೀನನಾಮವುಳ್ಳದ್ದಾಗಿದ್ದು, ಜೈನತೀರ್ಥ 
ವಾಗಿತ್ತೆಂಬ ಅಂಶ ಇದರಿಂದ ತಿಳಿಯುತ್ತದೆ. ಈಗ 
ಸೋಸಲೆಯಲ್ಲಿ ಜೈನಧರ್ಮದ ವಾಸ್ತು ಅಥವಾ ಮೂರ್ತಿ 


ಶಿಲ್ಪದ ಯಾವ ಅವಶೇಷಗಳೂ ಕಾಣಬರುವುದಿಲ್ಲ. ಈಗ 
ಈ ಗ್ರಾಮವು ದ್ವೈತಮತದ ಒಂದು ಶಾಖೆಯ ಮತ್ತು 
ಸಪ್ತಮಾತೃಕಾಪ್ರಧಾನವಾಗಿಯುಳ್ಳ ಹೊನ್ನಾದೇವಿ 
ಕ್ಷೇತ್ರವಾಗಿದೆ. 

Ko 


ತೆ 


ಶಾಸನದಲ್ಲಿ ಬರುವ `ಪಳಿದಂಗ' ಎಂಬ ಪದ 
ಆರ್ಥ ಸ್ಪಷ್ಟವಾಗುವುದಿಲ್ಲ. ಶ್ರವಣಬೆಳಗೊಳದ ಶಾಸನ 
“ಎ. ಮಹಾಮುನಿನೋನ್ನುಪಿನ್‌ ಇನದ 
ಆಶಿಲ್ಬು ಪಳಿತಜ್ಯದೆ ನಾನಿ ವಮೇಜಕಿದಾನ್‌” ಎಂದಿದೆ.! 
ಪಳಿದಂಗ, ಪಳಿತಜ್ಯ ಇವೆರಡೂ ಒಂದೇ ಆಗಿದ್ದು, ಇವು 
ತಪಸ್ಸಿನ ಆಸನದ ಒಂದು ಅಂಗವೆಂಬ ಅರ್ಥ ಬರುತ್ತದೆ. 
ಇಂತಹ ಅಸನ ಯಾವುದು ಎಂದು ಪರಿಶೀಲಿಸಿದರೆ, 


pS 


೨ 


d 


೧೦೩೭... ಎಂಬ ಉಲ್ಲೇಖವಿರುವುದು ಕಂಡು 
ಬರುತ್ತದೆ. ಇಲ್ಲಿ ಪಲ್ಕಂಕವೆಂಬ ಆಸನದ ಉಲ್ಲೇಖ 
ವಿದ್ದು, ಇದಕ್ಕೂ ಮೂಲ ಪೆರ್ಕಂಕಾಸನ ಎಂಬ ಪದ 
ದೊರೆಯುತ್ತದೆ. ಬಹುಶಃ ಹರ್ಯಂಕ ಎಂಬ ಪದ 
ಪಳೀದಂಗ ಮತ್ತು ಪಲ್ಕಂಕಗಳಿಗೆ ಮೂಲವಿದ್ದಿರಬೇಕು. 


{ 


1. ಎ.ಕೆ, ಸಂಪುಟ ೨ (ಪರಿಷ್ಯ 


2. ಅದೇ, ೧೫೬ 


ಚಾತುರ್ವರ್ಣ ಎಂಬ ಪದವೂ ಉಲ್ಲೇಖ 
ವಾಗಿದ್ದು , ಈ ಪದದ ಬಗ್ಗೆ ಡಾ॥। ಎಂ. ಚಿದಾನಂದ 
ಮೂರ್ತಿಯವರು ಚರ್ಚಿಸಿ, ಚಾತುರ್ವರ್ಣವೆಂದರೆ 
ಸನ್ಯಾಸಿ, ಸನ್ಯಾಸಿನಿ, ಜೈನಗೃಹಸ್ಥ, ಜೈನಗೃಹಸ್ಥೆ - ಎಂಬ 
ಅರ್ಥ ಹೇಳಿರುತ್ತಾರೆ. ಆದರೆ ಅವರು ನೀಡಿರುವ 


ಉದಾಹರಣೆಗಳನ್ನು ಗಮನಿಸಿದರೆ, ಚಾತುರ್ವರ್ಣ 
ವೆಂದರೆ ವೈದಿಕಧರ್ಮದ ಬ್ರಹ್ಮ, ಕ್ಷತ್ರಿಯ, ವೈಶ್ಯ 


ಮತ್ತು ಶೂದ್ರ ಎಂಬ ನಾಲ್ಕುವರ್ಣಗಳೆಂಬ ಅರ್ಥ 
ಬರುವಂತಿದೆ.4 ಚಾತುರ್ವರ್ಣ ಎಂಬ ಶಬ್ದವು ಶ್ರವಣ 
ಬೆಳಗೊಳದ ಒಂದು ಶಾಸನದಲ್ಲಿ, “ಪರಿತ್ಯಜ್ಯಂ ಗಣಂ 
ಸರ್ವ್ವಂ ಚಾತುರ್ವರ್ಣ ವಿಶೇಷಿತಮ್‌ ಆಹಾರಾದಿ 
ಶರೀರಂ ಚ ಕಟವಪ್ಪ ಗಿರಾವಿಹ,...”* ಎಂಬ ಉಲ್ಲೇಖ 
ದಲ್ಲಿ ಬಂದಿದೆ. ಇದರಲ್ಲಿಯೂ ಚಾತುರ್ವರ್ಣವೆಂದರೆ 
ವೈದಿಕಧರ್ಮದ ನಾಲ್ಕುವರ್ಣಗಳೆಂಬ ಅರ್ಥವೇ ಇದೆ. 
ಜೈನಧರ್ಮವು ವರ್ಣಗಳ ವಿರುದ್ಧವೆನಿಸಿದ್ದರೂ ವೈದಿಕ 


ಛ 
ಧರ್ಮದ ಪ್ರಭಾವದಿಂದ ಅದನ್ನು ಒಪ್ಪಿಕೊಂಡಿತ್ತೆಂದು 


ಹೇಳಬಹುದಾಗಿದೆ. 


ನಿವೇದನೆ : ದಿನಾಂಕ ೬-೨-೧೯೮೪ರಲ್ಲಿ ಸೋಸಲೆಗೆ ಹೋಗಿ 
ದ್ದಾಗ ಈ ಶಾಸನದ ಪಾಠವನ್ನು ಸ್ಥಳದಲ್ಲಿ ಓದಿ ತಂದಿದ್ದೆ. 
ಎರಡು ವರ್ಷಗಳ ನಂತರ ಹೋದಾಗ ನೆಲಕ್ಕೆ ಹಾಸಿ ಸೀಮೆಂಟು 
ಅಂಟಿಸಿಬಿಟ್ಟಿದ್ದರು. ಹೀಗಾಗಿ ಶಾಸನಪ್ರತಿಯಲ್ಲಿ ಶಾಸನದ 
ಮೊದಲ ಸಾಲು ಮತ್ತು ಉಳಿದ ಅಂಚುಗಳ ಅಕ್ಷರಗಳು ಮೂಡಿ 
ರುವುದಿಲ್ಬ. ಆದ್ದ ರಿಂದ ಶಾಸನಪಾಠವನ್ನು ಪೂರ್ಣವಾಗಿ ಪ್ರಮಾ 
ಣೀಕೃತವಾಗಿ ಓದಲು ಸಾಧ್ಯವಾಗಿರುವುದಿಲ್ಲ. ಕೆಂಸದಲ್ಲಿ ನೀಡಿ 
ರುವ ಪಾಠಾಂತರಗಳು ಸೀವೆಂಂಟಿನಿಂದ ಆವೃತ್ತವಾಗಿದ್ದು, 
೧೯೮೪ರಲ್ಲಿ ಸ್ಥಳದಲ್ಲೇ ಬರೆದುಕೊಂಡಿರುವ ಕಣ್‌ಕಾಪಿಯಿಂದ 
ನೀಡಿದ ಪಾಠವಾಗಿರತ್ತದೆ, 


3. ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ (ಪುನರ್‌ಮುದ್ರಣ), ಪು. ೮೭ 


ಸ್‌ ಸಿನಿ) ಗ್ರ ಪಡು SIDE. -- 
ಬ ಬ ಬ್‌ ಲ್‌ 


ಸ್ರ ಬಃ ಆ್ಳ್ಟಸ ಸಸ ad ged ೧ ಗರಿ | 
(Wis a ಸ್ರ ಣೆ ಬ ಗೃ ಜ್ಯ ಉ್ಷಮ್ಯೂಸ್ಗೆ | 


ಹೋಕೆಲ್‌ಯ ಫಥಿಳೆಪಿ ಶಾಸನ 


ಶಾಸನ ಪಾಠ 


೧. ಸರ್ವ್ವಜ್ಞೆ ನು ಪೂರ್ವದ್ಯಾಗುರಾರವಯ[(ನಾನ್ಮಮತ] ಪುತ್ರೋ 
ಗುಣಸೇನಾಖ್ಯ[ಪನ್ಹಶಟ್‌ ಸ] 


೨. x ತಮೃಶ್ಶರೀರ ಸನ್ಯಾಸಂ ಸುಬುದ್ಧಿ ಗೃಹವರ್ದ್ದೀಶಂ ಪಳಿದಂಗಂ 


ಶಿ 
ಸ್ಸಾದ್ಧ್ಯತೇ ಕ್ಷಿಪ್ಪ ನಿರ್ಗ್ರಂಥ ತಕ್ಷ [ನಾತ್ಮೀಕ x] 


೩, ತೀರ್ತ್ವಂ ಸೋಸಲೀಗ್ರಾಮೇ ಚಾತುರ್ವರ್ಣ ಸಮಾನ್ಲಿತ ಮಾನ 
P< ಸು ಲ ವ ಪ 
ಸರ್ವ್ವಕಾಲೇಷುಃ ಮಕ್ಷೀಣಾಗುಣಸಾ[ಧಿರ್ತಾ] 


೪. [«ನಿ]ರ್ಗ್ರನ್ನಮುಸಯಕ್ಷೇತ್ರ ಸರ್ವಧರ್ಮ್ಯಸ್ಯ. ಸಾಧನಃ ಗುಣಸೇನಾ 
ಮ್ನಹೇತುಶ್ಚ ಶ್ರಿವಿಧಸುಚೇಸಂಪ್ರೀ[ಚಯ ](?) 


ಸಾರಾಂಶ : ಹಿಂದಿನ ಸ್ಮರಣೆಯಿಂದ ಬಲ್ಲವರಿಂದ ಗುರುವಿನ ಮಮತೆಯ ಮಗನೆಂದು ಪರಿಗಣಿಸಲಾದ 
(ಶಿಷ್ಯನಾದ) ಗುಣಸೇನನೆಂಬುವನು ಅರವತ್ತೈದು ವರ್ಷದ ನಶ್ವರಶರೀರವನ್ನು ಧರಿಸಿ (ಅದನ್ನು) ಸನ್ಯಾಸವಂಬ 
ಸದ್ಭುದ್ಧಿಗೆ ಆಲಯವನ್ನಾಗಿಸಿ ವಸ್ತ್ರತ್ಕಾಗವನ್ನು ಸಾಧಿಸಿ ಬೇಗನೆ ನಿರ್ಗ್ರಂಥ ಪಂಗಡದವರಿಗೆ ಆತ್ಮೀಯನಾದನು. 
ಮೂರು ಕ್ರಿಯೆಗಳಿಂದ (ರತ್ನತ್ರಯ) ಸರ್ವಧರ್ಮದ ಏಳಿಗೆಗೆ ಕಾರಣನಾದ ಗುಣಸೇನನು ಚಾತುರ್ವರ್ಣದಿಂದ 
ಕೂಡಿದ ಸೋಸಲೆಗ್ರಾಮದಲ್ಲಿ ಅಕ್ಷೀಣಾಗುಣವನ್ನು ಸಾಧಿಸಿ ಅದನ್ನು ನಿರ್ಗ್ರಂಥತೀರ್ಥವನ್ನಾಗಿಸಿಡನು.* 


* ಶಾಸನಪ್ರತಿ ತೆಗೆಯುವಲ್ಲಿ ಸಹಕರಿಸಿದ ಶ್ರೀ ಅ. ಲ. ನರಸಿಂಹನ್‌ ಅವರಿಗೂ ಶಾಸನಪಾಠವನ್ನು ಅರ್ಥೈಸುವಲ್ಲಿ ಸಹಾಯ 
ನೀಡಿದ ಶ್ರೀಮತಿ ವಸಂತಲಕ್ಷಿ ೬ ಅವರಿಗೂ ಖಣಿಯಾಗಿದ್ದೆ €ನೆ. 


೧೦ ಇತಿಹಾಸ ದರ್ಶನ 


